ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


2005 

. ಶೀ ವೈ.ಎಂ.ಸತೀಶ್‌ 

' (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
; 16.03.2022 

. ಕಂದಾಯ ಸಚಿವರು 


ಪಕ್ನೆ 
(ಅ) ಸಂಡೂರು ಇನಾಂ `ಅಬಾಲಿಷೆನ್‌ 


ತ್ತರ 


ಈಕ್ಸ್‌ 
ಯಾವ ವರ್ಷದಲ್ಲಿ' ಜಾರಿಗೆ ಬಂದಿದೆ; 


ಇದರ ಉದ್ದೇಶಗಳೇನು; [ಈ ಆಕ್ಸ್‌ 
ಆದೇಶದ ಪ್ರತಿ ಹಾಗೂ ವಿವರ 


ನೀಡುವುದು] 


| ಅಂದರೆ. ಇನಾಂ -ಜಮೀನುಗಳನ್ನು. .ರೀ-ಗ್ರಾಂಟ್‌ -ಮಾಡುವ.. 


ರಾಜ್‌ ಗರಡಾರು ಪರತ] ಇಸಾ ಕದ್ದಹಾತ 
ಅಧಿನಿಯಮ, 1976 ದಿನಾಂಕ: 08.11.1976 ರಂದು ಜಾರಿಗೆ 
ಬಂದಿರುತ್ತದೆ. 


ಸ್ಥಾತಂತ್ಯ ಬಂದಾಗಿನಿಂದಲೂ ಜಹಗೀರುದಾರರು, 
ಇನಾಮುದಾರರು, ಜಮೀನ್ನಾರರು ಇನ್ನೂ ಮುಂತಾದವರ 
ಭೂಮಿಯ ಮೇಲಿನ ಎಲ್ಲಾ ವಿಶೇಷ ಹಿಡುವಳಿ ಹಕ್ಕನ್ನು 
ರದ್ದುಗೊಳಿಸಲು ಕ್ರಮ ಕೈಗೊಳ್ಳಲಾಗಿತ್ತು. ಈ ಸಂಬಂಧದಲ್ಲಿನ 
ಶಾಸನಾತ್ಮಕ ಕ್ರಮವನ್ನು ಹಿಂದಿನ ಮೈಸೂರು ರಾಜ್ಯದಲ್ಲಿ 
ಪೂರ್ಣಗೊಳಿಸಲಾಗಿದ್ದು, ರಾಜ್ಯ ವಿಧಾನಮಂಡಲವು 
ವಿಧೇಯಕವೊಂದನ್ನು ಅಂಗೀಕರಿಸಿತ್ತು. ಸದರಿ ವಿಧೇಯಕವು 
ಹಿಂದಿನ ಸಂಡೂರು ಪ್ರದೇಶಲ್ಲಿನ ವೈಯಕ್ತಿಕ ಮತ್ತು ಧಾರ್ಮಿಕ 
ಹಾಗೂ ಧರ್ಮಾರ್ಥ ಇನಾಮು ರದ್ದತಿಯನ್ನು ನಿಶ್ಲಿತಪಡಿಸಲು 
ಉದ್ದೇಶಿಸಲಾಗಿತ್ತು. ಈ ಎಲ್ಲಾ ಇನಾಂ ಜಮೀನುಗಳು 
ಅಧಿನಿಯಮದ ಅಡಿಯಲ್ಲಿ ಅಧಿಸೂಚಿತವಾಗುವ ದಿನಾಂಕದಿಂದ 


ಸರ್ಕಾರದಲ್ಲಿ ನಿಹಿತವಾಗಿರುತ್ತವೆ. ಆದರೆ ಸದರಿ ಇನಾಂ 
ಜಮೀನುಗಳ ' ಮರು-ಮಂಜೂರಾತಿಗೆ ಅರ್ಜಿ ಸಲ್ಲಿಸಲು | 
ಕಾಲಾವಕಾಶ ನೀಡಲಾಗಿತ್ತು. ಆದಾಗ್ಯೂ - ಸುಮಾರು 


ಇನಾಂದಾರರು ಮರು-ಮಂಜೂರಾತಿಗೆ ಅರ್ಜಿ ಸಲ್ಲಿಸಿರುವುದಿಲ್ಲ. 


ಈ ಹಿನ್ನೆಲೆಯಲ್ಲಿ, ಇನಾಂ ಜಮೀನು ಉಳುಮೆ 
ಮಾಡುತ್ತಿರುವ ಇನಾಂದಾರರಿಗೆ ಅಧಿಭೋಗದಾರಿಕೆ ಹಕ್ಕಿಗಾಗಿ 


ಸಲುವಾಗಿ ಅರ್ಜಿ 'ಸಲ್ಲಿಸಲು ಮತ್ತೊಮ್ಮೆ ಕಾಲಾವಕಾಶವನ್ನು 
ಕಲ್ಪಿಸುವ ಸದುದ್ದೇಶದಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಡಿಪಿಎಎಲ್‌ 52 ಶಾಸನ 2021 ದಿನಾಂಕ: 18.01.2022 ರಲ್ಲಿ 
ಕರ್ನಾಟಕ ' (ಸಂಡೂರು ಪ್ರದೇಶ) ಇನಾಮುಗಳ ರದ್ದಿಯಾತಿ 
ಅಧಿನಿಯಮ, 1976 ಕ್ಕೆ ತಿದ್ದುಪಡಿ ತಂದು ಇನಾಂ ಜಮೀನು 
ರೀ-ಗ್ರಾಂಟ್‌ಗಾಗಿ ಅರ್ಜಿ ಸಲ್ಲಿಸಲು ಒಂದು ವರ್ಷ ಕಾಲಾವಧಿ 
ವಿಸ್ತರಿಸಿ ಆದೇಶಿಸಿದೆ. 


ip 


ಈ ಅಆಕ್ಸ್‌ನೆ ಅಡಿಯಲ್ಲಿ ಸರ್ಕಾರದ ವಶಕ್ಕೆ 
ಬಂದ ಭೂಮಿ ಎಷ್ಟು ಹಾಗೂ ರೈತರಿಗೆ 
ನೀಡಲಾದ ಭೂಮಿ ಎಷ್ಟು; [ವಿವರಗಳನ್ನು 
ನೀಡುವುದು] 


ಈ ಕಾಯ್ದೆಯಡಿಯಲ್ಲಿ" `ಸರ್ಕ್ಕಾರದೆ`'`'ವಶಕ್ಕೆ "ಬಂದೆ 
ಜಮೀನು ಇರುವುದಿಲ್ಲ ಹಾಗೂ. 7796-04 ಎಕರೆ ಜಮೀನನ್ನು 
ಸದರಿ ಕಾಯ್ದೆಯಡಿ ರೈತರಿಗೆ ಮರು" ಮಂಜೂರಾತಿ 
ಮಾಡಲಾಗಿದೆ. $ 


ಈ ಇನಾಂ 'ಆಕ್ಷ್‌ನ ಪ್ರಕಾರವಾಗಿ ರೈತರಿಗೆ 
ಹಂಚಿಕೆ ಮಾಡಿದ ಭೂಮಿಯ ಹಕ್ಕನ್ನು 
ಆಯಾ ರೈತರಿಗೆ ನೀಡಲಾಗಿದೆಯೇ; 
| ಇವರುಗಳ ಹೆಸರಿಗೆ, ಖಾತೆ/ಪಹಣಿಗಳನ್ನು 
.| ಮಾಡಿಕೊಡಲಾಗಿದೆಯೇ; [ವಿವರ 
ನೀಡುವುದು] 


ಸದರ ಇನಾಂ ಹ್ಜಯ ಪ್ರಾಕವಾಗ ಕೃತಗ ಸಾಚ್‌ 
ಮಾಡಿದ ಜಮೀನಿನ ಹಕ್ಕನ್ನು ಆಯಾ ರೈತರಿಗೆ ನೀಡಲಾಗಿದೆ. 
ಸದರಿಯವರುಗಳ ಹೆಸರಿಗೆ ಖಾತೆ/ಪಹಣಿಗಳನ್ನು ಮಾಡಲಾಗಿದೆ. 


[3 


ಪ್ರಕರಣಗಳು ಇವೆಯೇ; [ಮಾಹಿತಿ 
ಒದಗಿಸುವುದು] 


8 ಾಕತಾಗನ್ಯಾಮಾರಯರಕ್‌ ನಾಸ್ಯ ನ್ಯಯಾನಹರ್ಲಾ ವಡ ಪ್ರಾಕನಗನು ಈಗನ 


|) ಚಿಕ್ಕಾಂತಪುರ ಗ್ರಾಮದ ಸನಂ.81ಎ ರಲ್ಲಿನ 0-77! 


ಇರುತ್ತವೆ: 
(1) . ಸೋಮಲಾಪುರ ಗ್ರಾಮದ ಸ.ನಂ.75 ರಲ್ಲಿನ 6-85 
| ಎಕರೆ/ಸೆಂಟ್ಸ್‌ 


ಎಕರೆ/ಸೆಂಟ್ಲ್‌ ಮತ್ತು ಸ.ನಂ.181ಬಿ ರಲ್ಲಿನ 0-97 
.ಎಕರೆ/ಸೆಂಟ್ಟ್‌ ಹಾಗೂ ಸ.ನಂ.182ರಲ್ಲಿನ 0-72 
' ಎಕರೆಸೆಂಟ್ಸ್‌ 


po 


ಹರ 


(ಆರ್‌.ಅಶೋಕ) 
ಕಂದಾಯ ಸಚಿವರು 


